ನ |, ಕರ್ನಾಟಿಕ ವಿಧಾನಪರಿಷತ್ತು ; 


2021-22 ನೇ ಸಾಲಿನಲ್ಲಿ ವಿವಿಧ 
"ವಸತಿ ಯೋಜನೆಯಡಿ ಮನೆ 
ಹಂಚಿಕೆಯಾಗಚದೇ 
ಇರುವುದರಿಂದ ನಿಷೇಶನ ರಹಿತ 
ಬಡ ಕುಟುಂಬಗಳು ವಸ 


ಸೌಲಭ್ಯದಿಂದ 
ವಂಚಿತರಾಗಿರುವುದು . 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(ಆ) | ಬಂದಿದ್ದಲ್ಲಿ, ವಸತಿ 


ಯೋಜನೆಯಡಿ ಸನ್‌ 2019-20, 
2020-21 ಮತ್ತು 2021-22:ಮೇ 
ಸಾಲಿನಲ್ಲಿ ನಿವೇಶನ/ಮನೆ 
ಹಂಚಿಕ ಮಾಡಲು ಸರ್ಕಾರವು 
ಕೈಗೊಂಡ ಕ್ರಮಗಳೇನು ? 


ಮಾನ್ಯ ಸದಸ್ಯರ ಹೆಸರು ಶ್ರೀ ವಿವೇಕ ವಸಂತರಾವ್‌ ಪಾಟೇಲ (ಸಳೀಯ ಸಂಸ್ಥೆಗಳ ಕ್ಷೇತ) 
ಚುಕ್ಕೆ ಗುರುತಿಲದ ಪ್ರಶ್ನೆ ಸಂಖ್ಯೆ |:|421 ಸ _ § 
ಉತ್ತರಿಸಬೇಕಾದ ದಿನಾ೦ಕ 1 15.09.2021 
ಉತರಿಸಬೇಕಾದ ಸಚಿವರು : | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಕೆ. ಸಂ. ಪ್ರಶ್ನೆ ಉತ್ತರ 

(ಅ) | ಸನ್‌ 2019-20, 2020-21 ಮತ್ತು | ಕೇಂದ್ರ ಪುರಸ್ಕೃತ ಯೋಜನೆ - ಪಿಎಮ್‌ಎವೈ | 


(ಗ್ರಾಮೀೀಣ):- 


ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆ(ಗ್ರಾಮಿಣ) 2019- 
2020 ನೇ ಸಾಲಿಗೆ ಕೇಂದ್ರ ಸರ್ಕಾರವು 42267 ಮನೆಗಳ 
ಗುರಿಯನ್ನು ನೀಡಿದ್ದು, ಈ ಪೈಕಿ 40694 ಫಲಾನುಭವಿಗಳು 
ಆಯ್ಕೆಯಾಗಿ ಹಂಚಿಕೆಯಾಗಿರುತ್ತದೆ. 


ಪಿ.ಎ೦.ಎ.ವೈ(ಗ್ರಾಮಿೀಣ) ಅಡಿಯಲ್ಲಿ ಕೇಂದ್ರ 
ಸರ್ಕಾರವು ನೀಡಿದ್ದ Permanent Waiting List ನಲ್ಲಿ ಅರ್ಹ 
ವಸತಿ ರಹಿತರು ಲಭ್ಯಟಲಲ್ಲದೇ ಇರುವುದರಿಂದ, ಕೇಂದ್ರ 
ಸರ್ಕಾರವು 2020-21 ನೇ ಸಾಲಿಗೆ ನೀಡಲಾದ ಗುರಿಯನ್ನು 
ಅಧ್ಯರ್ಹಣೆ ಮಾಡುವಂತೆ ದಿನಾಂ೦ಕ;23.03.20201 ರಂದು 
ತಿಳಿಸಿದ್ದು, ಅದರಂತೆ ರಾಜ್ಯ ಸರ್ಕಾರವು 
ದಿನಾ೦ಕ:15.05.2021 ರಂದು ಅಧ್ಯರ್ಪಣೆ ಮಾಡಿದೆ. ' 


2018 ನೇ ಸಾಲಿನಲ್ಲಿ ಕೈಗೊಂಡ ವಸತಿ/ನಿವೇಶನ ರಹಿತರ 
ಸಮಿೀಕ್ಷೆಯನ್ವಯ ರಾಜ್ಯದಲ್ಲಿ 25,40,207 ವಸತಿ ಮತ್ತು 
ನಿವೇಶನ ರಹಿತರಿದ್ದು, ಸದರಿ ಅಂಕಿ ಅಂಶವನ್ನು ಪರಿಗಣಿಸಿ 
ರಾಜ್ಯಕ್ಕೆ ಪಿ.ಎಂ.ಎ.ವೈ(ಗ್ರಾಮೀಣ) ಯೋಜನೆಯಡಿ ಹೊಸ 
ಮನೆಗಳ ಗುರಿಯನ್ನು ನೀಡುವಂತೆ ಕೇಂದ್ರ ಸರ್ಕಾರಕೆ 
ಮಾನ್ಯ ಮುಖ್ಯ ಮಂತ್ರಿಯವರು, ವಸತಿ ಸಚಿವರು ಹಾಗೂ 
ಸರ್ಕಾರದ ಕಾರ್ಯದರ್ಶಿ, ವಸತಿ ಇಲಾಖೆ ರವರು ಪತ್ರವನ್ನು 
ಬರೆದಿದ್ದ, ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನು 
ನಿರೀಕ್ಷಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಗುರಿ ನೀಡಿದ 
ನಂತರ ಮನೆ ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. 


ಈ 


ಕೇಂದ್ರ ಪುರಸತ ಯೋಜನೆ - ಪಿಎಮ್‌ಎವೈ (ನಗರ): 


ಪ್ರಧಾನ ಮಂತ್ರಿ. ಆವಾಸ್‌ ಯೋಜನೆ (ನಗರ)ದಡಿ 2019- 
20, 2020-21 ಮತ್ತು 2021-22 ನೇ ಸಾಲಿನಲ್ಲಿ ಒಟ್ಟು 118371 
ಮನೆಗಳಿಗೆ ಅನುಮೋದನೆ ದೊರೆತಿದೆ. 


ಕೇಂದ್ರ ಪುರಸ್ಕೃತ ಪ್ರಧಾನ ಮಂತಿ ಆವಾಸ್‌ ಯೋಜನೆ 
(ನಗರ) ಅಡಿ ಕೇ೦ದ್ರ ಸರ್ಕಾರವು ಯಾವುದೇ ಭೌತಿಕ ಗುರಿಯ 
ಮಿತಿಯನ್ನು ಬಿಗದಿಪಡಿಸಿರುವುದಿಲ್ಲ ಕೇಂದ್ರ ಸರ್ಕಾರದ 
ಸಹಾಯಧನ ಪಡೆದು ಮನೆ ನಿರ್ಮಿಸಿಕೊಳ್ಳಲು ಆಸಕ್ತಿ 
ಹೊಂದಿರುವ ಎಲ್ಲಾ ಕುಟುಂಬಗಳಿಗೆ ಮನೆ 
ಒದಗಿಸಲಾಗುವುದು. 


2021202 ನೇ ಸಾಲಿಸಲ್ಲಿ ರಾಜ್ಯ ಪುರೆಸ್ಮತ|. 
ಯೋಜನೆಯಡಿ 1 ಲಕ್ಷ ಮನೆಗಳ ಗುರಿಯನ್ನು 
"ನಿಗದಿಪಡಿಸಲಾಗಿದೆ. ಪ್ರಧಾನ ಮಂತಿ ಆವಾಸ್‌ (ಗ್ರಾಮೀಣ) 
ಯೋಜನೆಯಡಿ ಕೇಂದ ಸರ್ಕಾರದಿಂದ ಪರಿಷತ 
ಗುರಿಯನ್ನು ನಿರೀಕ್ಷಿಸಲಾಗಿದೆ. ಸದರಿ ಗುರಿಯನ್ನು 
ಯೋಜನಾವಾರು/ವಿಧಾನ ಸಭಾ, ಕ್ಷೇತ್ರವಾರು ಹಂಚಿಕೆ 
ಮಾಡಲು ಶಮ ವಹಿಸಲಾಗುತ್ತಿದೆ. 


ಭಾರತ ಸ್ವಾತ೦ತ್ಯ್ಯ ಅಮೃತ ಮಹೋತ್ಸವ 
ಸವಿನೆನಪಿಗಾಗಿ 750 ಗ್ರಾಮೀಣ ಪ್ರದೇಶದ ಗ್ರಾಮ 
ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಸತಿ ರಹಿತ ಮತ್ತು ಆಶ್ರಯ 
ರಹಿತರನ್ನು ಗುರುತಿಸಿ, ಸರ್ವರಿಗೂ ವಸತಿ ಕಲ್ಪಿಸಲು 
"ಅಮೃತ ಗ್ರಾಮೀಣ ವಸತಿ ಯೋಜನೆ" ಯನ್ನು ಜಾರಿಗೆ 
ತಂದಿದ್ದು,  ಅದರನ್ನಯ 30 ಜಿಲ್ಲೆಗಳಲ್ಲಿನ 194 
ವಿಧಾನಸಭಾಕ್ಲೇತ್ರಗಳ 750 ಗ್ರಾಮ ಪಂಚಾಯಿತಿಗಳಲ್ಲಿ 
ಅನುಷ್ಠಾನಗೊಳಿಸಲಾಗುವುದು. 


ನಿವೇಶನ ಯೋಜನೆ: 

ಅರ್ಹ ವಬಿವೇಶನರಹಿತ ಕುಟುಂಬಗಳಿಗೆ ವಿವೇಶನ 
ಹಂಚಿಕೆ ಮಾಡಲು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯ 
ಮಂತಿಗಳ ಗ್ರಾಮೀಣ ನಿವೇಶನ ಯೋಜನೆ ಮತ್ತು ನಗರ 
ಪ್ರದೇಶದಲ್ಲಿ ' ಮುಖ್ಯಮಂತಿಗಳ ನಗರ ಮವಿವೇಶನ 
ಯೋಜನೆಗಳು ಜಾರಿಯಲ್ಲಿದ್ದ ಈ ಯೋಜನೆಗಳಡಿ ನಿವೇಶನ 
ಹಂಚಿಕೆ ಮಾಡಲು ಸರ್ಕಾರಿ ಜಮೀನಿಗೆ ಪ್ರಥಮ ಆದ್ಯತೆ 
ನೀಡಲಾಗಿದ್ದು, ಸರ್ಕಾರಿ ಜಮೀಸು ಲಭ್ಯವಿಲ್ಲದ ಕಡೆಗಳಲ್ಲಿ 
ವಸತಿಗೆ ಸೂಕ್ತ ಖಾಸಗಿ ಜಮೀನು ಖರೀದಿಸಲು 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜಮೀನು ಖರೀದಿ 
ಸಮಿತಿಯನ್ನು ರಚಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯ: ವಇ 33 ಹೆಚ್‌ಎಹೆಚ್‌ 2016, 
ದಿನಾ೦ಕ: 12.07.2016 ಮತ್ತು 14.07.2017 ರಲ್ಲಿ ಜಮೀನು 
ಖರೀದಿ ದರಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಿ ಆದೇಶ 
ಹೊರಡಿಸಲಾಗಿದೆ. 


ಗರಿಷ್ಟ ಮಿತಿ 
ಪ್ರದೇಶ (ಪ್ರತಿ ಎಕರೆಗೆ) 
§ (ರೂ.ಲಕ್ಷಗಳಲ್ಲಿ) 
ಗ್ರಾಮೀಣ ಪ್ರದೇಶ ರೂ.9.00 
ಪಟ್ಟಿಣ ಪಂಚಾಯಿತಿ ರೂ.12.00 
ಪುರಸಬೆ ರೂ.15.00 
ನಗರಸಭೆ ರೂ.2250 
ಮಹಾನಗರ ಪಾಲಿಕ ರೂ. 37.50 
ಬೃಹತ್‌ ಬೆಂಗಳೂರು ರೂ. 75.00 
ಮಹಾನಗರ ಪಾಲಿಕೆ 


ರಾಜ್ಯದಲ್ಲಿ 2019-20, 2020-21 ಮತ್ತು 2021-22 ನೇ ಆರ್ಥಿಕ 
ವರ್ಷದಲ್ಲಿ ನಿವೇಶನ ಯೋಜನೆಗಳಡಿ". ಒಟ್ಟು 8915 
ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದ್ದು, | -- 
ಯೋಜನಾವಾರು ವಿವರ ಈ ಕೆಳಗಿನಂತಿದೆ. 


ಮೇೇಲ್ಕಂಡ ನಿವೇಶನ ' ಯೋಜನೆಗಳಡಿ ಮಂಜೂರಾದ 
ಸರ್ಕಾರಿ/ಖರೀದಿಸಲಾದ ಖಾಸಗಿ ಜಮೀನನ್ನು ಬಳಸಿಕೊಂಡು 
ಅರ್ಹ ಬಿವೇಶನರಹಿತ ಕುಟುಂಬಗಳಿಗೆ ಹಂತ ಹಂತವಾಗಿ 
ವಿವೇಶನ/ವಸತಿ ಸೌಕರ್ಯ ' . ಒದಗಿಸಲು 
ಕ್ರಮವಹಿಸಲಾಗುತ್ತಿದೆ. & 


' ನಿವೇಶಸ ಯೋಜನೆ “ಹಂಚಿಕೆ 

ಮಾಡಲಾದ 
ನಿವೇಶನಗಳು, 

ಮುಖ್ಯಮಂತಿಗಳ ಗಾಮ ನಷತನ 5894 

ಯೋಜನೆ dL 

' 1 ಮುಖ್ಯಂತ್ರಿಗಳ ನಗರ ನಿವೇಶನ ' 3021 
ಯೋಜನೆ * . 
ಒಟ್ಟು ; 8915 


ಸಂಖ್ಯೆ :ವಇ 289 ಹೆಚ್‌ಎಎಂ 2021 . 


| 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ . 
ಅಭಿವೃದ್ದಿ ಸಚಿವರು 


} 


